ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 


374 


ಉತ್ತರಿಸುವ ದಿನಾಂಕ 


ಉತ್ತರಿಸುವವರು ಮಾನ್ಯ 


ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
18-02-2022. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಸಂ ಪ್ರಶ್ನ TT 


3 


ಉತ್ತರ ನ್‌್‌ 


(ಅ) 
ತೆರಿಗೆ ವ್ಯಾಪ್ತಿಗೆ ಒಳಪಡುವ ಮತ್ತು ತೆರಿಗೆ 
ಒಳಪಡದ ಕಟ್ಟಡಗಳು ಯಾವುವು; ಧಾರ್ಮಿಕ 
ಸಂಸ್ಥೆಗಳ ಹಾಗೂ ಟ್ರಸ್ಟ್‌ಗಳ ಒಡೆತನದಲ್ಲಿರುವ 


ಸಾಂಸ್ಕೃತಿಕ ಕೇಂದ್ರಗಳು, ವೈದ್ಯಕೀಯ 

ಕೇಂದ್ರಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಕಟಡಗಳು 
Ay [3] [3 

ಗ್ರಾಮ ಪಂಚಾಯತಿಯ ತೆರಿಗೆ 


ವಿನಾಯಿತಿಯನ್ನು ಹೊಂದಿದೆಯೇ; (ಆದೇಶದ 
ಪ್ರತಿಯನ್ನು ಒದಗಿಸುವುದು) 


ರಾಜ್ಯದಲ್ಲಿ ಗ್ರಾಮ `ಪೆರಚಾಯತಿ``ವ್ಯಾಸ್ತಿಯಲ್ಲ - 


ಕರ್ನಾಟಕೆ ಗ್ರಾಮ ಸ್ಪರಾಜ್‌`'ಮತ್ತು ಪಂಚಾಯತ್‌ 
ರಾಜ್‌ ಅಧಿನಿಯಮ, 1993 ರ ಪ್ರಕರಣ 199 ರಲ್ಲಿ ಗ್ರಾಮ 
ಪಂಚಾಯತಿಯು ಪೆಂಚಾಯತಿ ಪ್ರದೇಶದ 
ಪರಿಮತಿಗಳೊಳಗಿರುವ, ಕೃಷಿ ತೆರಿಗೆ ನಿರ್ಧರಣೆಗೆ 
ಒಳಪಟ್ಟಿರದ ಕಟ್ಟಡಗಳು ಮತ್ತು ಭೂಮಿಗಳ ಮೇಲೆ ಸ್ಪತ್ರಿನ 
ಬಂಡವಾಳ ಮೌಲ್ಯದ ಆಧಾರದಲ್ಲಿ ಅನುಸೂಚಿ-1V ರಲ್ಲಿ 
ನಿರ್ದಿಷ್ಟಪಡಿಸಿರುವಂತೆ ತೆರಿಗೆಗಳನ್ನು ಅಥವಾ ಫೀಜುಗಳನ್ನು 
ವಿಧಿಸಬಹುದಾಗಿದೆ. ಪ್ರತಿಯನ್ನು ಅನುಬಂಧ-। ರಲ್ಲಿ 
ನೀಡಿದೆ. 


ಪಂಚಾಯತ್‌ ರಾಜ್‌ 
ಪಂಚಾಯತಿಯ ತೆರಿಗೆಗಳು ಮತ್ತು ಫೀಜುಗಳು) 
ನಿಯಮಗಳು, 1994 ರ ಉಪ ನಿಯಮ, 6 ರಲ್ಲಿ 
ಸಂಪೂರ್ಣವಾಗಿ ಧರ್ಮಾರ್ಥ ಅಥವಾ ಸಾರ್ವಜನಿಕರ 
ಧಾರ್ಮಿಕ ಉದ್ದೇಶಗಳಿಗಾಗಿ ಮಾತ್ರವೇ ಉಪಯೋಗಿಸಿದ 
ಅಥವಾ ಉಪಯೋಗಿಸಲು ಉದ್ದೇಶಿಸಿರದ ಕಟ್ಟಡಗಳು 
ಮತ್ತು ಭೂಮಿಗಳ ಮೇಲೆ ತೆರಿಗೆ ವಧಿಸುವುದರಿಂದ 
ವಿನಾಯಿತಿ ನೀಡಲಾಗಿದೆ. ಪ್ರತಿಯನ್ನು ಅನುಬಂಧ-2 ರಲ್ಲಿ 
ನೀಡಿದೆ. 


ಕರ್ನಾಟಕ (ಗ್ರಾಮ 


re | ರಾಜ್ಯದ್ಲ'ಗ್ರಾಮ ಪಂಜಾಯತಿಹ ಪತ್ತ! 
ಕೃಷಿ ಉದ್ದೇಶದ ವ್ಯಾಪ್ತಿಗೆ ಒಳಪೆಡುವ ಕೋಳಿ 


ಫಾರಂ ಕಟ್ಟಡವನ್ನು ನಿರ್ಮಿಸಲು ಭೂ 
ಪರಿವರ್ತನೆಯನ್ನು 

ಕಡ್ಡಾಯಗೊಳಿಸಲಾಗಿದೆಯೇ; ಇವುಗಳಿಗೆ 
ಪರವಾನಗೆಯನ್ನು ನೀಡುವ ಪ್ರಾಧಿಕಾರ 


ಯಾವುದು; ಕೃಷಿ ಭೂಮಿಯಲ್ಲಿ ಕಟ್ಟಲಾದ 
ಕಟ್ಟಡಗಳಿಗೆ ಕಟ್ಟಡ ಸಂಖ್ಯೆಯನ್ನು ನೀಡಲು 


ಗ್ರಾಮ ಪಂಚಾಯಿತಿಗಳು ಅನುಸರಿಸಬೇಕಾದ. 


ಕ್ರಮಗಳು ಯಾವುವು; 


ಅನುಮತಿಯನ್ನು ಪಡೆಯಬೇಕಾಗಿರುತ್ತದೆ. 


ಕರ್ನಾಟಕ ಭೊ `ಸೌಧಾರಣಾ ಕಾಯ್ದೌ 7961 ಕ 
ಪ್ರಕರಣ 2(ಎ)%(ಡಿ) ರಡಿ ಕೋಳಿ ಫಾರಂಗಳು (ಕೋಳಿ 
ಸಾಕಾಣಿಕೆ) ಕೃಷಿ ಕಸುಬಾಗಿ ಪರಿಗಣಿಸಲಾಗಿದೆ. ರಾಜ್ಯದಲ್ಲಿ 
ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಕೃಷಿ ಉದ್ದೇಶದ 
ವ್ಯಾಪ್ತಿಗೆ ಒಳಪಡುವ ಕೋಳಿ ಫಾರಂ ಕಟ್ಟಡವನ್ನು 
ನಿರ್ಮಿಸಲು ಭೂ ಪರಿವರ್ತನೆ ಅಗತ್ಯವಿರುವುದಿಲ್ಲ, ಆದರೆ 
ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ವಿಧವಾದ 
ಕಟ್ಟಡವನ್ನು ನಿರ್ಮಿಸಲು ಗ್ರಾಮ ಪಂಚಾಯತಿಯಿಂದ 


ಪರಿಸರ, ಮಾಲಿನ್ಯ. ನಿಯಂತ್ರಣ, .ಮಂಡಳಿ. ಹಾಗೂ. 
ಪಶುಸಂಗೋಪನೆ ಇಲಾಖೆಯು ವಿಧಿಸುವ ಷರತ್ತುಗಳನ್ನು 
ಪಾಲಿಸುವ ನಿಬಂಧನೆಗೊಳಪಟ್ಟು ಗ್ರಾಮ ಪಂಚಾಯತಿಯು 
ಪರವಾನಿಗೆ ನೀಡಲು ಸಕ್ಷಮ ಪ್ರಾಧಿಕಾರವಾಗಿರುತ್ತದೆ. 


7 ಗ್ರಾಮ ಪೆಂಜಾಯೆತಿ ವ್ಯಾಪ್ತಿಯಲ್ಲಿನ 
ಆಸ್ತಿಗಳು ಮತ್ತು ಕ್ರಮಬದ್ಧವಲ್ಲದ ಆಸ್ಪಿಗಳಿಗೆ ಆಸ್ಲಿಯ 
ಮಾಲೀಕರು ಸಂಬಂಧಿಸಿದ ದಾಖಲೆಗಳೊಂದಿಗೆ ಇ-ಸ್ವತ್ತು 
ತಂತ್ರಾಂಶದ ಮೂಲಕ ನಮೂನೆ-9 / 11ಎ ಅಥವಾ 1ಬಿ 


ನಿಯಮಾನುಸಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು 


ಕಹನ. 
ತ 


ನೀಡಲು ಗ್ರಾಮ ಪಂಚಾಯತಿಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ |" 


ಡಿಜಿಟಲ್‌ ಸಹಿಯ ಮೂಲಕ ಆಸ್ತಿ ಗುರುತಿನ 
ಸಂಖ್ಯೆಯೊಂದಿಗೆ ನಮೂನೆಗಳನ್ನು ವಿತರಿಸಲು ಕ್ರಮ 

ವಹಿಸುವರು. 
ರಾಜ್ಯದಲಿ ಗಾಮ ಪಂಚಾಯತಿ ವ್ಯಾ್ತಿಯಳ್ಲಿ |" ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ `` ವ್ಯಾಪ್ತಿಯಲ್ಲಿ 
ಮೊಬೈಲ್‌ ಟವರ್‌ ನಿರ್ಮಾಣಕ್ಕೆ | ಮೊಬೈಲ್‌ ಟವರ್‌ ನಿರ್ಮಾಣಕ್ಕೆ ಅನುಸರಿಸಬೇಕಾದ 
ಅನುಸರಿಸಬೇಕಾದ ಮಾರ್ಗಸೂಚಿಗಳು | ಮಾರ್ಗಸೂಚಿಗಳು, ಗ್ರಾಮ ಪಂಚಾಯಿತಿಗಳು, ಈ ಟವರ್‌ 
ಯಾವುವು; ಗ್ರಾಮ ಪಂಚಾಯಿತಿಗಳು ಶಈ | ನಿರ್ಮಾಣಕ್ಕೆ ವಿಧಿಸಬೇಕಾದ ಪರವಾನಗೆ ಶುಲ್ಕ ಮತ್ತು 


'ಶುಲ್ಕವೆಷ್ಟು; 


ಟವರ್‌ ನಿರ್ಮಾಣಕ್ಕೆ ವಿಧಿಸಬೇಕಾದ ಪರವಾನಗೆ 
ಮೊಬೈಲ್‌ ಟವರ್‌ಗಳಿಗೆ 
ವಿಧಿಸಬೇಕಾದ ವಾರ್ಷಿಕ ವ್ಯಾಪಾರ ಶುಲ್ಪವೆಷ್ಟು? 


ಮೊಬೈಲ್‌ ಟವರ್‌ಗಳಿಗೆ ವಿಧಿಸಬೇಕಾದ ವಾರ್ಷಿಕ" ತೆರಿಗೆ 
ಬಗ್ಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 136 ಗ್ರಾಪಂಅ 
2021, ದಿನಾಂಕ: 02-12-2021 ರಲ್ಲಿ Karnataka 
Gram Swaraj and Panchayat Raj (Gram 
Panchayat) (Telecommunication 
Infrastructure Tower and Overground 
Cable or Underground Optical Fibre 
Cable Infrastructure) Bye-Laws, 2021ನ್ನು 
ರೂಪಿಸಲಾಗಿದೆ. ವಾರ್ಷಿಕವಾಗಿ ಪ್ರತಿ ಮೊಬೈಲ್‌ ಟವರ್‌ನ ಮೇಲೆ 
ರೂ. 12,000/- ಗಳ ತೆರಿಗೆಯನ್ನು ವಿಧಿಸಲಾಗುತ್ತಿದೆ. 


i 


ನಾ ಶಯನ ಯು ಸತರ ಫ್ರ ಹಾಖಿ 3: ತಿ 


ಗ 


326 ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ. 19೪ 


(vi) ಎಲ್ಲಾ ದತ್ತಾಂಶ ಜನರಿಗೆ ಲಭ್ಯವಾಗುವಂತೆ ಮಾಡುವುದು.] 


'ಅನುಸೂಚಿ-1V 
(199ನೇ ಪ್ರಕರಣವನ್ನು ನೋಡಿ) 


ಮ ಮ 
ಸ್ಥತ್ತಿನ ಮೇಲೆ ತೆರಿಗೆ ಕಟ್ಟಿಡದ ಮೇಲೆ ತೆರಿಗೆ 
ಎ ಕಟ್ಟಡಗಳ ಮೇಲೆ ತೆರಿಗೆ ವಾರ್ಷಿಕ ದರ 
F ನಿಪಾಸ ಕಟಿಡಗಳು ಸೃತ್ತಿನ ಮೂಲಮೌಲ್ಯದ ಮೇಲೆ 11% 
[ 


ಕಡಿಮೆಯಿಲ್ಲದ ಅದರೆ 0.10೫ಕ್ಳಂ 


ij " |ಸ್ಪತ್ತಿನ ಮೂಲಮೌಲ್ಯದ ಮೇಲೆ ! 
(1) ವಾಣಿಜ್ಯ ಕಟ್ಟಿಡಗಳು ಸಿ ನ ಮಂಂಮ್ಯದ ಮ 
(iii) (ಎ) ಅತಿಸಣ್ಣ ಕೈಗಾರಿಕ ಶೇ. 040 
(ಬಿ) ಮಧ್ಯಮ ಕೈಗಾರಿಕ . ಶೇ. 0.50 
(ಸಿ) ಬೃಹತ್‌ ಕೈಗಾರಿಕೆ ಶೇ. 060] 


[3ನ ಪ್ರಧಾನ ಮೌಲ್ಯದ ಮೇಲೆ 


ಬಿ . ಈ ಮುಂದಿನ ಅಳತೆಯುಳ್ಳ ಖಾಲಿ ಜಮೀನು, 
ಎಂದರೆ:- 


Je 1000 ಚ.ಮೀ. ಗಿಂತ ಹೆಚ್ಚಲ್ಲದ 


(ಬಿ) 1000 ಚ.ಮೀ. ಗಿಂತ ಹೆಚ್ಚಿನ ಆದರೆ 4000 
ಚ.ಮೀ.ಿಂತ ಕಡಿಮೆ ಕಡಿಮೆಯಿಲ್ಲದ ಆದರೆ 0.05% ಸಂತೆ ಕ 


(A) 4000 ಚ.ಮೀ. ಗಿಂತ ಹೆಚ್ಚು , ಸ್ವತ್ತಿನ ಮೂಲಮೌಲ್ಯದ ಮೇಲೆ 0.01% 
ಕಡಿಮೆಯಿಲ್ಲದ ಆದರೆ 0.024್ಕಿಂತ ಹೆಣ 
\ SN ಬ }. 8 
314 (10) ವಿಮಾನ ನಿಲ್ದಾಣದ ರನ್‌ವೇ ಪ್ರದೇಶ ಸ್ವತ್ತಿನ ಪ್ರಧಾನ ಮೌಲ್ಯದ ಮೇಲೆ ಶೇ. 0.10 


(ಬಿ) ವಿಮಾನ ನಿಲ್ದಾಣ ಅಥವಾ ಕೈಗಾರಿಕಾ ತೆರಿಗೆ ಇಲ್ಲ] 
ಪ್ರದೇಶದ ಖಾಲಿ ಜಮೀನುಗಳಲ್ಲಿ 
ನೆಡುತೋಪುಗಳನ್ನು ಬೆಳೆಸಿರುವ ಪ್ರದೇಶಗಳು 


1. 2015ರ ಅಧಿನಿಯಮ ಸಂಖ್ಯೆ 44ರ 'ಅನ್ನಯ ದನಾಂಕ 25-2-2016ರಿಂದ ಜಾರಿಗೆ ಬರುವಂತೆ ಅನುಸೂಚಿ Ivo py 
ಪ್ರತಿಯೋಜಿಸಲಾಗಿದೆ 


2. 2020ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 49ರ ಅನ್ವಯ ಪ್ರತಿಯೋಜಿಸಲಾಗಿದೆ ಮತ್ತು ಇದು ದಿನಾಂಕ 31-3-20. ೨) 


|; 
J5 
\- 


೫ ಗಟ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯಶ್‌ ರಾಜ್‌ ಅಧಿನಿಯಮ, 1993 


4ನ ಹೂಸ ಮೇಲೆ ತೆರಿಗೆ ವಾರ್ಷಿಕ ಪ್ರಿ ಟಿವರಿನ ಮೇಲೆ ಹನ್ನೆರಡು ಸಾವಿರ 


4 ರೂಪಾಯಿಗಳು 

4h ಮೇಲೆ ತೆರಿಗೆ ಟರ್ಬೈನ್‌ಗಳನ್ನು ಆಧರಿಸಿ ವಾರ್ಷಿಕ 05ರಿಂದ 1 ಲಕ್ಷ 

My re nnn ತೆರಿಗೆ ಸ್ಪತ್ತಿನಿ ಮೂಲಮೌಲ್ಯದ ಮೇಲೆ 0.50% ಕಂತ 
ಕಡಿಮೆಯಿಲ್ಲದ ಆದರೆ 150%ಕ್ಕಿಂತ ಹೆಚ್ಚಲ್ಲದೆ 


ಎ1 ನೆ ಗುರಿಯಾಗುವ ಸ್ಪತ್ತಿನ ಮೂಲಮೌಲ್ಯ ಎಂದರೆ (ಕರ್ನಾಟಕ ಸ್ಟ್ಯಾಂಪ್‌ ಅಧಿನಿಯಮ, 


ಸ ಹಂದ ಅಡಿಯಲ್ಲಿ ಪ್ರಕಟಿಸಲಾದ ಮಾರ್ಗಸೂಚಿ ಮಾರುಕಟ್ಟೆ ಮೌಲ್ಯದಲ್ಲಿ ಸರ್ಕಾರವು 


ಹುದಾದಂತೆ ನಿರ್ಧರಣೆಯ ಸಮಯದ ಮೌಲ್ಯದ ಸವಕಳಿಯನ್ನು ಕಳೆಯುವುದು) 


:) ಜಮೀನು ಅಥವಾ ಅವೆರಡರ ಮೇಲೆ ಪ್ರದೇಶವನ್ನು, ಕಟ್ಟಡದ ನಿರ್ಮಾಣದ ವಿಧಾನ, 
ಸಗ ಯತ್ತು ಕಟ್ಟಡದ ಆಯಷು ಮತ್ತು ನಿಯಮಿಸಬಹುದಾದ ಅಂತಹ ಇತರ ಯಾವುದೇ 

; ಗಮನದಲ್ಲಿಟ್ಟುಕೊಂಡು ನಿಯಮಗಳು ಮತ್ತು ದರಗಳನ್ನು ಅನುಸೂಚಿಯಲ್ಲಿ 
ಗೆಯ ನಿರ್ಧರಣೆ. 


» Ky ಇ ರ್‌ 
[೬ ನಟಟಿಚನೆಗಳ ಮೇಲೆ ಶುಲ್ಕ ಪ್ರತಿ ಪ್ರದರ್ಶನಕ್ಕೆ ಐವತ್ತು ರೂಪಾಯಿಗಳು 
| ನ 
1410 ಫಿಲುಗೆಡೆ ಶುಲ್ಕ ಪ್ರತಿ ದಿನಕ್ಕೆ ರೂಪಾಯಿಗಳಲ್ಲಿ 
i ಸ he 
(i) ಬಸ್‌, ಲಾರಿ ಮುಂತಾದವುಗಳು 50/~ 
3 a | 
(1) ಕಾರ್‌ ಮತ್ತು ಲಘು ಮೋಟಾರು ವಾಹನಗಳು (0/- 
(iii) - ಮೋಟಾರು ಸೈಕಲ್‌ We | 
(iv) ಸಿಂಗ್‌ ಉಳ್ಳ ಇತರ ವಾಹನ 3 
(೪) ಸ್ರೀಗ್‌ ಇಲ್ಲದಿರುವ ಪ್ರತಿಯೊಂದು ಗಾಡಿ ಮತ್ತು 2/- 
ಇತರ ವಾಹನ 


(೪1) ಪ್ರತಿಯೊಂದು ಬೈಸೈಕಲ್‌ ಮತ್ತು ಕ್ರಿಚಕ್ರವಾಹನ |” 


ಮಾರುಕಟ್ಟೆಗಳ ಮೇಲೆ ಶುಲ್ಕ 


(1) ಒಂದು ಚದುರ ಮೀಟಿರ್‌ಗಿಂದ ಹೆಚ್ಚಲ್ಲದ ಪ್ರತಿ ದಿನಕ್ಕೆ ಐದು ರೂಣಾಯಿ 


ಪ್ರತಿಯೊಂದು ಪ್ಲಾಟಿನ ಮೇಲೆ 


(i) ಪ್ರತಿ ಹೆಚ್ಚಿನ ಚದುರ ಮೀಟರ್‌ ಅಳತೆಯುಳ್ಳ (ಫೌ ದಿನಕ್ಕೆ ಎರಡು ರೂಪಾಯಿ 


ಪ್ಲಾಟ್‌ ಅಥವಾ ಅದರ ಭಾಗಕ್ಕೆ 


(iii) ಯಾವುದೇ ಸರಕಿನ ಪ್ರತಿ ಬಾಸ್ಕೆಟ್‌ ಅಥವಾ [ಸತಿ ದಿನಕ್ಕೆ ಎರಡು ರೂಪಾಯಿ 


ಬ್ಯಾಗಿನ ಮೇಲೆ 


328 ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ, 1993 in 


(iv) ಯಾವುದೇ ಸರಕಿನ ಬ್ಯಾಗನ್ನು ಹೇರುವ ಪ್ರ ಪ್ರತಿ ದಿನಕ್ಕೆ ಐದು ರೂಪಾಯಿ 
ಗಾಡಿಯ ಮೇಲೆ 


ಜೆ ಪಶುಗಳ ನೋಂದಣಿಯ ಮೇಲೆ ಶುಲ್ಕ 


ಸಂತೆಗಳು ಮತ್ತು ಜಾತ್ರೆಗಳಲ್ಲಿ ಮಾರಾಟಿಕ್ಕಾಗಿ ತಂದ ಪ್ರತಿ ಪ್ರತಿ ದಿನಕ್ಕೆ ಐದು ರೂಪಾಯಿ 
ಪಶುವಿನ ಮೇಲೆ" 


ಮೇಯಿಸುವ ಜಮೀನಿನಲ್ಲಿ ಪಶುಗಳನ್ನು ಮೇಯಿಸುವುದಕೆ [ಪ್ರತಿ ತಿಂಗಳಿನೆ ಐದು ರೂಪಾಯಿ 
ಶುಲ 


ಆಪ್ಲಿಕಲ್‌ ಫೈಬರ್ಸ್‌ ರಟ ಹಾಕುವುದಕ್ಕಾಗಿ ಮೂರು ನಾಳಗಳಿಗೆ ಪ್ರತಿ ಮೀಟರ್‌ಗೆ di, 
ರಸ್ತೆಗಳನ್ನು ತೂಡೆವುದಳ್ಕಾಗಿ ಶು ರೂಪಾಯಿಗಳು ಲೇಯಿಂಗ್‌ ಚಾರ್ಜ್‌ 


ಹೆಚ್ಚಿನ ಸಾಳಗಳಿಗೆ ಪ್ರತಿ ಮೀಟರ್‌ಗೆ 75 
ರೂಪಾಯಿ 


ಮೇಲ್ವಿಜಾರಣ ಚಾರ್ಜ್‌ ಪ್ರತಿ ಮೀಟರ್‌ಗೆ 1; y- 
ರೂಪಾಯಿ ; 


ಹಿಂದಿರುಗಿಸಬಹುದಾದ ಭದ್ರತಾ ಠೇವಣಿ ಫನ್ನಿ 
ಮೀಟಿರ್‌ ಗೆ 119.50 ಧವಯೀಯಸಿಕ] 


ಸ ಚುಳ್ಳೆ ಸುಜನ ಸ್ನ I 
ನಿ ಕಪಂಸಾ. (ಗ್ರಾಮ ಪಂಚಾಯಿಪಿಯ ಪೆರಿಗೆಗಳು ಮತ್ತು ಫೀಜುಗಳು) ನಿಯಮಗಳು, 1994 AA 


ಅಧ್ಯಾಯ 
ಕಟ್ಟಡಗಳು ಮತ್ತು ಭೂಮಿಗಳ ಮೇಲೆ ತೆರಗೆ 
5. ತೆರಿಗೆಯ ದರ.-(ಕ) ಪ್ರತಿ ವರ್ಷಕ್ಕೆ ಕಟ್ಟಡಗಳ ಮೇಲೆ ಅಂಥ ಕಟ್ಟಡಗಳ ವಾರ್ಷಿಕ ಬಾಡಿಗೆ 


kg 


ಮೌಲ್ಯ ಶೇಕಡಾ ಹತ್ತರ ದರದಲ್ಲಿ ಮತ್ತು 


(ಖ) ಭೂಮಿಯ ಮೇಲೆ ಪ್ರತಿ ಒಂದು ನೂರು ಚದರ ಮೀಟ ಪ್ರಕಿವರ್ಷಕ್ಕೆ ಒಂದು 
ರೂಪಾಯಿ ದರದಲ್ಲಿ ತೆಂಗೆಯನ್ನು ವಿಧಿಸತಕ್ಕದ್ದು. - 


6. ವಿನಾಯಿತಿ.-199ನೇ ಪ್ರಕರಣದ (ನೇ ಉಪ-ಪ್ರಕರಣದ ಅಡಿಯಲ್ಲಿ ತೆರಿಗೆಯನ್ನು 
ವಿಧಿಸುವುದರಿಂದ ಈ ಕೆಳಕಂಡ ಕಟ್ಟಡಗಳು ಮತ್ತು ಭೂಮಿಗಳಿಗೆ ವಿನಾಯಿತಿ" ಕೊಡತಕ್ಕದ್ದು: 


ಎಂದರೆ.- 
(ಕ) ಜಿಲ್ಲಾ ಪಂಚಾಯತ್‌, ತಾಲ್ಲೂಕು ಪಂಚಾಯತ್‌ ಮತ್ತು ಗ್ರಾಮ ಪಂಚಾಯತ್‌ಗಳಿಗೆ 


ಸೇರಿದ ಕಟ್ಟಡಗಳು ಮತ್ತು ಭೂಮಿ; 

(ಖ) ಕೇಂದ್ರ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರಕ್ಕೆ ಸೇರಿದ ಮತ್ತು ಅಂಥ 
ಸರ್ಕಾರದ ಉದ್ದೇಶಗಳಿಗಾಗಿ ಉಪಯೋಗಿಸಿದ ಮತ್ತು ವಾಸ ಅಥವಾ ವಾಣಿ: 
ಉದ್ದೇಶಗಳಿಗಾಗಿ ಉಪಯೋಗಿಸಿದ ಅಥವಾ ಉಪಯೋಗಿಸಲು ಉದ್ದೇಶಿಸಿ 
ಕಟ್ಟಡಗಳು ಮತ್ತು ಭೂಮಿಗಳು; 


(ಗ) ಸಂಪೂರ್ಣವಾಗಿ ಧರ್ಮಾರ್ಥ ಅಥವಾ ಸಾರ್ವಜನಿಕರ ಧಾರ್ಮಿಕ ಉದ್ದೇಶಗಳಿಗಾಗಿ 
ಮಾತ್ರವೇ ಉಪಯೋಗಿಸಿದ ಮತ್ತು ಬಾಡಿಗೆಗೆ ಕೊಟ್ಟಿರದ ಕಟ್ಟಡ ಮತ್ತು ಭೂಮಿಗಳು; 
ಮತು 


(ಘ) ಒಂದು ನೂರು ಚದರ ಮೀಟರ್‌ಗಿಂತ ಕಡಿಮೆ ಅಳತೆಯ ಭೂಮಿಗಳು ಮತ್ತು ವಾರ್ಷಿಕ 
ಬಾಡಿಗೆ ಮೌಲ್ಯವು ಇಪ್ಪತ್ತೈದು ರೂಪಾಯಿಗಳಿಗಿಂತ ಕಡಿಮೆ ಇರುವ ಕಟ್ಟಡಗಳು. 


7. ನಿರ್ಧರಣಾ ಪಟ್ಟಿ-ಕಾರ್ಯದರ್ಶಿಯು 3ನೇ ನಿಯಮದ ಅಡಿಯಲ್ಲಿನ ನಿರ್ಣಯದ 
ನೋಟೀಸಿನ ಪ್ರಕಟಣೆಯ ತರುವಾಯ ಆದಷ್ಟು ಬೇಗ ಆದರೆ ನಿಕಟೋತ್ತರ ಡಿಸೆಂಬರ್‌ ತಿಂಗಳ 
ಒಂದನೇ ದಿನಾಂಕ ಮೀರದಂತೆ ಪಂಚಾಯತ್‌ ಪ್ರದೇಶದ ಕಟ್ಟಡಗಳು ಹಾಗೂ ಭೂಮಿಗಳಿಗೆ 
ಸಂಬಂಧಿಸಿದ ನಿರ್ಧರಣಾ ಪಟ್ಟಿಯನ್ನು.- ; 


(ಕ) ಪ್ರತಿಯೊಂದು ಮನೆ ಅಥವಾ ಭೂಮಿಯ ಕ್ರಮಸಂಖ್ಯೆ 

(ಖ) ಒಡೆಯ ಮತ್ತು ಅಧಿಭೋಗದಾರನು ಯಾರಾದರೂ ಇದ್ದರೆ ಅವನ ಹೆಸರು; 
(ಗ) ಕಟ್ಟಡಗಳ ವಾರ್ಷಿಕ ಬಾಡಿಗೆ ಮೌಲ್ಯ ಮತ್ತು 

(ಘ) ಅದರ ಮೇಲೆ ತೆರಿಗೆ ನಿರ್ಧರಿಸಿದ ಮೊಬಲಗು, 

ಇವುಗಳನ್ನು ತೋರಿಸಿ ನಿರ್ಧರಣಾ ಪಟ್ಟಿಯನ್ನು ತಯಾರಿಸತಕ್ಕದ್ದು. 


8. ನಿರ್ಧರಣಾ ಪಟ್ಟಯ ಬಗ್ಗೆ ಆಕ್ಷೇಪಣೆಯನ್ನು, ಹೇಗೆ ವ್ಯವಹರಿಸತಕ್ಕದ್ದು-ನಿರ್ಧರಣಾ ಪಟ್ಟಿಯು 
ಪೂರ್ಣಗೊಂಡಾಗ ; ಟೀಸನ್ನು, ಗ್ರಾಮ. ಪಂಚಾಯಿತಿ ಸಛೇರಿಯಲ್ಲಿ. -ಆ- ಪಟ್ಟಿಯನ್ನು 
ಪರಿಶೀಲನೆಗಾಗಿ ಇಡಲಾಗಿದೆ ಎಂದು ಮತ್ತು ಹಿಂದೆ ಹೇಳಿದ ನೋಟೀಸಿನ ಪ್ರಕಟಣೆಯ 
ದಿನಾಂಕದಿಂದ ಮೂವತ್ತು ದಿವಸಗಳಿಗೆ "ಮುಂಚಿನದಲ್ಲದಂಥ ದಿನಾಂಕದಂದು. ಗ್ರಾಮ 
`ಪಂಜಾಯಿತಿಯು`ಪರ್ಯಾಲೋಟಸುವುದೆರದು ಮತ್ತು ತೀರ್ಮಾನಿಸುವುದು ಎಂದು ನಿರೂಪಿಸಿ ಗ್ರಾಮ 
ಪಂಚಾಯಿತಿ ಕಛೇರಿಯ ನೋಟೀಸ್‌ ಬೋರ್ಡಿನೆ' ಮೇಲೆ ಅದನ್ನು ಅಂಟಿಸುವ ಮೂಲಕ ಮತ್ತು 
ಪಂಚಾಯಶ್‌ ಪ್ರದೇಶದೊಳಗೆ ಡಂಗುರ ಹೊಡೆಸಿ ಸಾರುವ ಮೂಲಕವೂ ಸಹ ಪ್ರಕಟಿಸತಕ್ಕದ್ದು. 


